ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 03 ನೇ ಮಾರ್ಚ್‌, 2020 


ರೈತರಿಂದ ಭತ್ತ ಖರೀದಿ ಮಾಡುವ ಕುರಿತು 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) :- 


127 (201) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಪ್ರತಿ ವರ್ಷ ಕೇಂದ್ರ ಸರ್ಕಾರದ ಆರ್ಥಿಕ ನೆರವಿನೊಂದಿಗೆ ರಾಜ್ಯ ಸರ್ಕಾರವು ರೈತರಿಂದ ಭತ್ತ ಖರೀದಿ ಮಾಡುತ್ತಿದೆಯೇ ; 


(ಆ) ಖರೀದಿ ಮಾಡಲಾದ ಭತ್ತವನ್ನು ಸ್ಥಳೀಯ ನೋಂದಾಯಿತ ಅಕ್ಕಿ ಗಿರಣಿಗಳಿಂದ ಭತ್ತವನ್ನು ಹಲ್ಲಿಂಗ್‌ ಮಾಡಲು ಕ್ವಿಂಟಾಲ್‌ 
ಒಂದಕ್ಕೆ ರೂ. 10/- ನಿಗಧಿಗೊಳಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಹಾಗಾದರೆ, ಸದರಿ ದರವನ್ನು ಯಾವ ಸಾಲಿನಿಂದ ನಿಗಧಿಗೊಳಿಸಲಾಗಿದೆ ; 
(ಈ) ಸದರಿ ರೂ.10/- ದರವನ್ನು ದೀರ್ಪ ಕಾಲದಿಂದ ಪರಿಷ್ಕರಿಸದಿರಲು ಕಾರಣಗಳೇನು ; (ವಿವರಗಳೊಡನೆ) 


(ಉ) ಯಾವ ಕಾಲಮಿತಿಯಲ್ಲಿ ಸದರಿ ದರವನ್ನು ಪರಿಷ್ಕರಿಸಲಾಗುವುದು? 


